ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತು ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1376 

ಶ್ರೀ ಅರವಿಂದ ಕುಮಾರ ಅರಳಿ 

16.03.2021 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 


ಸಚಿವರು. 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ 2018-19 ರಿಂದ 2020-21ರವರೆಗೆ | ಬೀದರ್‌ ಜಿಲ್ಲೆಯಲ್ಲಿ 2018-19 ರಿಂದ 2020-21 ರವರೆಗೆ ಈ 
ಬೀದರ್‌ ಜಿಲ್ಲೆಯಲ್ಲಿ ರದ್ದುಗೊಳಿಸಲಾದ | ಕೆಳಕಂಡ ಅನರ್ಹ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲಾಗಿರುತ್ತದೆ. | 
ಬಿ.ಪಿ.ಎಲ್‌ ಕಾರ್ಡ್‌ ಗಳ ಸಂಖ್ಯೆ Wd 
ಮತ್ತು ಹೊಸದಾಗಿ ವಿತರಿಸಲಾದ ಬಿ.ಪಿ.ಎಲ್‌ ಜಿಲ್ಲೆ |ಕಳೆದ ಮೂರು ವರ್ಷಗಳಲ್ಲಿ 
ಕಾರ್ಡ್‌ ಗಳ ಸಂಖ್ಯೆ ಎಷ್ಟು; ರದ್ದುಪಡಿಸಲಾದ ಅನರ್ಹ ಪಡಿತರ 
ಚೀಟಿಗಳು 
ಅಂತ್ಯೋಡೆಯ | ಆದ್ಯತಾ ಒಟ್ಟಾ 
ಅನ್ನ ಪಡಿತರ | ಪಡಿತರ 
ಚೇಟಿಗಳು ಚೀಟಿಗಳು 
ಪದರ್‌ 177 2831 2804 
2018-19 ರಿಂದ 2020-21 ರವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 
1,30,888 ಆದ್ಯತಾ ಪಡಿತರ ಚೀಟಿ ಕೋರಿ ಅರ್ಜಿಗಳು 
ಸ್ವೀಕೃತವಾಗಿದ್ದು, ಇದರಲ್ಲಿ 74,314 ಅರ್ಜಿಗಳನ್ನು 
ಅನುಮೋದಿಸಲಾಗಿರುತ್ತದೆ, 46,761 ಅರ್ಜಿಗಳು ತಿರಸ್ಕೃತವಾಗಿದ್ದು, 
9,753 ಅರ್ಜಿಗಳು ವಿಲೇವಾರಿಗೆ ಬಾಕಿ ಇರುತ್ತದೆ. 
ಆ ಅಕ್ರಮ ದಾಖಲೆ ಮತ್ತು ಸುಳ್ಳು ಮಾಹಿತಿ | ಸರ್ಕಾರದಿಂದ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚುವ ಕಾರ್ಯ 
ನೀಡಿ ಬಿ.ಪಿಎಲ್‌ ಪಡಿತರ ಚೀಟಿ | ನಿರಂತರವಾಗಿ ನಡೆಯುತ್ತಿದ್ದು, ರಾಜ್ಯದಲ್ಲಿ ಕೆಳದ ಮೂರು 
| ಪಡೆದುಕೊಂಡವರ ಪತ್ತೆ ಹಚ್ಚುವ | ವರ್ಷಗಳಿಂದ ಇದುವರೆಗೆ 2,28,188 ಆದ್ಯತಾ (ಬಿಪಿಎಲ್‌) ಪಡಿತರ 
ಕಾರ್ಯವನ್ನು ಸರ್ಕಾರ ಮಾಡಿದೆಯೇ; | ಚೀಟಿಗಳನ್ನು ಪತ್ತೆ ಹಚ್ಚಿ ರದ್ದುಪಡಿಸಲಾಗಿದೆ. 


ಮಾಡಿದ್ದಲ್ಲಿ ಕಾನೂನು ಬಾಹಿರ ಬಿ.ಪಿ.ಎಲ್‌ 


ಚೀಟಿ ಪಡೆದವರ ಸಂಖ್ಯೆ ಎಷ್ಟು? 


ತವನ್ನು ವಸೂಲಿ ಮಾಡಲಾಗಿದೆ. 


3,07,36,170ಗಳ ದಂಡ: 


ಸ 108 ಡಿಆರ್‌ಎ 2021 (ಇ-ಆಫೀಸ್‌) 


ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


